ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಮಾನ್ಯ ಸದಸ್ಮರ ಹೆಸರು 


ಉತ್ತರಿಸಬೇಕಾದ ದಿನಾಂಕ . [23.09.2021 


"| ಉತ್ತರಿಸಬೇಕಾದವರು "1 ಅಬಕಾರಿ ಸಚಿವರು 
ಕ್ರ ಪಕ್ನೆ ಉತ್ತರ 
ಸಂ WW 
ಅ) | 2018-19 . ರಿಂದ 2020-21ನೇ | 2018-19 ರಿಂದ 2020-21ನೇ ಸಾಲಿನವರೆಗೆ ರಾಜ್ಯ ವ್ಯಾಪ್ಟಿ 


ಸಾಲಿನವರೆಗೆ ಕಳ್ಳಭಟ್ಟಿ ಅಕ್ರಮ ಮದ್ಯ | ಕಳ್ಳಭಟ್ಟಿ ಹಾಗೂ ಅಕ್ರಮ ಮದ್ಯ ಮಾರಾಟ ಸಂಬಂಧ 
ಮಾರಾಟ ಸಂಬಂಧ ದಾಖಲಾಗಿರುವ | ದಾಖಲಿಸಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ; 
ಪ್ರಕರಣಗಳುಎಷ್ಟು ೧ ಹ ಸ 
ದಾಖಲಿಸಿರುವ ಪ್ರಕರಣಗಳ 
ಅಬಕಾರಿ ಸಂಖ್ಯೆ 
೫, ಕಳ್ಳಭಟ್ಟಿ | ಅಕ್ಷಮ ಮದ್ಯ 
ME KRESS See WE ಮಾರಾಟ AY 
2018-19 626 2765 
(2019-20 | 1239} 18377 
2020-2 623 22299 
ಒಟ್ಟು 2488 68291 


ದು ಸಿ. ಮ Midis 


ಆ) 


ಮದ್ಯದ ಅಂಗಡಿಗಳಲ್ಲಿ ದೊಡ್ಡ ಬ್ರ್ಯಾಂಡ್‌ | ಕೆಲವೊಂದು ಸನ್ನದು: ಮದ್ಯದ ಮಳಿಗೆಗಳಲ್ಲಿ ಕಡಿಮೆ 


ಮದ್ಯಗಳಿಗೆ ಕಡಿಮೆ ಬೆಲೆಯ ಮದ್ಯ ಮಿಶ್ರಣ ಬೆಲೆಯ ಮದ್ಯವನ್ನು ಹೆಚ್ಚಿನ ಬೆಲೆಯ ಮದ್ಯದ 
ಮಾಡಿ ಮಾರಾಟ ಮಾಡುತ್ತಿರುವುದು | ಬಾಟಲುಗಳಿಗೆ ಮಿಶ್ರಣ ಮಾಡಿ ಗ್ರಾಹಕರಿಗೆ ಮಾರಾಟ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 


) 


3 


ಹೆದ್ದಾರಿಯ ಪಕ್ಕದ ಡಾಬಾಗಳಲ್ಲಿ ಲೈಸನ್ಸ್‌ ಅನಧಿಕೃತ ಸ್ಥಳದಲ್ಲಿ ಸೇವನೆಗಾಗಿ ಅಕ್ರಮವಾಗಿ ಮದ್ಧ 
ಇಲ್ಲದೆ ಮದ್ಯ ಮಾರಾಟ ಮಾಡುತ್ತಿರುವುದು | ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 
ಸರ್ಕಾರದ” ಗಮನಕ್ಕೆ ಬಂದಿದೆಯೇ: ಕ್ವ ಮದ್ಯ ಮಾರಾಟವನ್ನು ತಡೆಗಟ್ಟಲು ಅಬಕಾರಿ 
ಬಂದಿದ್ದಲ್ಲಿ, ಕೈಗೊಂಡಿರುವ ಕ್ರಮಗಳೇನು? | ಫ್ರಾಯ್ದೆ ಮತ್ತು ತತಂಬಂಧ ನಿಯಮಗಳ ಜಾರಿಗೊಳಿಸುವಿಕೆ 


| ಕಮಗಳನ್ನು ಚುರುಕುಗೊಳಿಸಲಾಗಿದೆ. ಅಲ್ಲದೆ ಈ ಕುರಿತ್ತು 


1 


ಪೊಲೀಸ್‌ ಇಲಾಖೆಯೂ ಸಹ ನಿರಂತರ ಕಾರ್ಯಾಚರಣೆ 
ನಡೆಸುತ್ತಿದ್ದು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 2 
ತಿಂಗಳಿಗೊಮ್ಮೆ ನಡೆಯುವ ಸಮನ್ನಯ- ಸಮಿತಿ ಸಭೆಯಲ್ಲೂ 
ಅಬಕಾರಿ ಅಕ್ರಮ ಕುರಿತು ಅಗತ್ಯ ನಿರ್ದೇಶನಗಳನ್ನು 
ನೀಡಲಾಗುತ್ತಿದೆ. ಅಬಕಾರಿ ಇಲಾಖೆಯ ಸಿಬ್ಬಂದಿಯು ಸದಾ 
ಕಾಲ ಜಾಗೃತರಾಗಿದ್ದು ನಿರಂತರ ದಾಳಿ ಕಾರ್ಯ ನಡೆಸಿ, 
ಅಕ್ರಮ ಮದ್ಯ ಮಾರಾಟವಾಗದಂತೆ ಎಚ್ಚರಿಕೆ ವಹಿಸುವಂತೆ 
ನಿರ್ದೇಶಿಸಲಾಗಿದೆ. 


ಆಇ 103 ಇಎಲ್‌ಕ್ಯೂ 2021 


(ಕೆ. ಗೋಪಾಲಯ್ಯ) 
ಅಬಕಾರಿ ಸಚಿವರು: 


